" ಕರ್ನಾಟಕ ವಿಧಾನ ಪರಿಷತ್ತು 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 2086 
ಸದಸ್ಯರ ಹೆಸರು : ಶ್ರೀ ಅರುಣ ಶಹಾಪುರ (ಶಿಕ್ಷಕರ ಕ್ಷೇತ್ರ) 
ಉತ್ತರಿಸಬೇಕಾದ ದಿನಾಂಕ : 17-03-2022 


ಉತ್ತರಿಸಬೇಕಾದ ಸಚಿವರು : ಮಾನ್ಯ ಮುಖ್ಯ ಮಂತ್ರಿಗಳು 


ಹ ಪ್ರಶ್ನ ಉತ್ತರ 
le) ರಾಜ್ಯ ಸರ್ಕಾರಿ ನೌಕರರಿಗೆ 7ನೇಸಾಂಪ್ರದಾಯಿಕವಾಗಿ ರಾಜ್ಯ ಸರ್ಕಾರವು 
| ವೇತನ ಆಯೋಗವನ್ನು 2022ರತನ್ನದೇ ಆದ ವೇತನ ಆಯೋಗ/ವೇತನ 
ಬಜೆಟ್‌ನಲ್ಲಿ ಘೋಷಿಸದಿರಲುಸಮಿತಿಗಳಂತಹ ತಜ್ಞ ಸಮಿತಿಗಳ 
ಕಾರಣವೇನು; 2022-23ನೇಶಿಫಾರಸ್ಸಿನ ಮೇರೆಗೆ ರಾಜ್ಯ ಸರ್ಕಾರಿ 
ಸಾಲಿನಿಂದಲೇ ಜಾರಿಯಾಗುವಂತೆ 7ನೇನೌಕರರ ವೇತನ ಮತ್ತು ಭತ್ಯೆಗಳನ್ನು 
" [ವೇತನ ಆಯೋಗವನ್ನು  ರಚನೆಕಾಲದಿಂದ ಕಾಲಕ್ಕೆ ಪರಿಷ್ಕರಿಸಿಕೊಂಡು 
ಮಾಡಲಾಗುವುದೇ; ; ಬಂದಿರುತ್ತದೆ. ಇತ್ತೀಚೆಗೆ 6ನೇ ರಾಜ್ಯ 
ವೇತನ ಆಯೋಗದ ಶಿಫಾರಸ್ಸಿನಂತೆ 
ರಾಜ್ಯ ಸರ್ಕಾರಿ ನೌಕರರ ವೇತನ, ಭತ್ಯೆ 
ಮತ್ತು ಪಿಂಚಣಿಯನ್ನು 
ಪರಿಷ್ಕರಿಸಲಾಗಿರುತ್ತದೆ. 2018ರ 
ಪರಿಷ್ಕುತ ವೇತನ ಶ್ರೇಣಿಗಳು ಜಾರಿಯಾಗಿ 
ಇನ್ನೂ 5 ವರ್ಷಗಳು 
ಪೂರ್ಣಗೊಂಡಿರುವುದಿಲ್ಲ. 
ಆ) ನೇ ಮೇತನ ಆಯೋಗದ ಮೇಲಿನ ಉತ್ತರದಿಂದ ಉದ್ಭವಿಸುವುದಿಲ್ಲ. 
ನಿರೀಕ್ಷೆಯಲ್ಲಿದ್ದ ರಾಜ್ಯ ಸರ್ಕಾರಿ 
ನೌಕರರಿಗೆ ನಿರಾಸೆಯಾಗಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
ಇ) ನೇ ವೇತನ ಆಯೋಗದ ರಚನೆಗೆವೇತನ ಪರಿಷ್ಕರಣೆಯ ವಿಷಯವು 


ಸರ್ಕಾರವು ಸಮಿತಿ, ರಚನೆ ಮಾಡಲು[ಸರ್ಕಾರದ ನೀತಿ ನಿರ್ಣಯಕ್ಕೆ 
ಮುಂದಾಗುವುದೆ; ಸಮಿತಿ ರಚನೆ ಮಾಡಿ ಸಂಬಂಧಿಸಿದ್ದಾಗಿದ್ದು, ಈ ಬಗ್ಗೆ ಸರ್ಕಾರದ 
ಸರ್ಕಾರಿ ನೌಕರರಿಗೆ ಮಧ್ಯಂತರ ಆಯವ್ಯಯ ಸ್ಥಿತಿಗತಿಗಳನ್ನು 


ಪರಿಹಾರವಾಗಿ ವಿಶೇಷ ಸೌಲಭ್ಯವನ್ನು|ಗಮನದಲ್ಲಿರಿಸಿ ಸಂದರ್ಭಾನುಸಾರ ಕ್ರಮ 


ನಿಡುವುದೇ (ಮಾಹಿತಿ ನೀಡುವುದು) ಕೈಗೊಳ್ಳಲಾಗುವುದು. 
ಸಂ: ಆಇ 16 ಎಸ್‌ಆರ್‌ಪಿ 2022 


(ಬಸವರಾಜ ಬೊಮ್ಮಾಯಿ 
ಮುಖ್ಯಮಂತ್ರಿ 


